"© 


“a 


ಕರ್ನಾಟಕ ವಿಧಾನ ಪರಿಷತ್ತು | 


) 
A ಪ್ರಶ್ನೆ ಹ 
ಸದಸ್ಯರ ಹೆಸರು ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ 23.03.2020 
ದಿನಾಂಕ 
ಉತ್ತರಿಸಬೇಕಾದ ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ವಿದ್ಯನ್ಮಾನ, ಮಾಹಿತಿ 
ಸಚಿವರು ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ' ವಿಜ್ಞಾನ ಮತ್ತು ತಂತ್ರಜ್ಞಾನ, 
ಕೌಶಲ್ಯಾಭಿವೃದ್ಧಿ ಉದ್ಯಮ ಶೀಲತೆ ಮತ್ತು ಜೀವನೋಪಾಯ ಸಚಿವರು. 

ಪ್ರಶ್ನೆ ಉತ್ತರ 
(ಅ) ಪುಸ್ತುತ ಸರ್ಕಾರ| ಪ್ರಸಕ್ತ ಸರ್ಕಾರ ಅಸ್ಮಿತ್ವಕ್ಸೆ ಬಂದನಂತರ ಯಾವುದೇ ಹೊಸ ಯೋಜನೆಗಳನ್ನು 
ಅಸ್ತಿತ್ವಕ್ಕೆ ಬಂದಾಗಿನಿಂದ | ಕೈಗೆತಿಕೊಂಡಿರುವುದಿಲ್ಲ. ಆದರೆ ಪ್ರಸಕ್ತ ಚಾಲ್ರಿಯಲ್ಲಿರುವ ಎಲ್ಲಾ 
ಇಲ್ಲಿಯವರೆಗೆ ವಿಜ್ಞಾನ | ಯೋಜನೆಗಳನ್ನು ಮುಂದುವರೆಸಿಕೊಂಡು ಬರಲಾಗಿದೆ. 
ಮತ್ತು ತಂತ್ರಜ್ಞಾನ 
ಇಲಾಖೆ ವತಿಯಿಂದ 
ಕೈಗೊಂಡ ಯೋಜನೆಗಳು 
ಯಾವುವು; 
(ಆ) ಇಲಾಖೆಯಿಂದ | ಇಲಾಖೆಯಿಂದ ಯಾವುದೇ ತಂತ್ರಾಂಶಗಳನ್ನು ಅಭಿವೃದ್ದಿ ಪಡಿಸಲಾಗಿಲ್ಲ: 


ನಿರ್ಮಿಸಲಾದ ವಿಜ್ಞಾನ 
ಭವನಗಳು, 


ವಿಜ್ಞಾನ ಕೇಂದ್ರ ಮತ್ತು ತಾರಾಲಯಗಳಿಗೆ ಅವಶ್ಯಕವಿರುವ ತಂತ್ರಾಂಶಗಳನ್ನು 
ಮುಕ್ತ ಮಾರುಕಟ್ಟೆಯಲ್ಲಿ ಟೆಂಡರ್‌ ಮೂಲಕ ಖರೀದಿಸಿ, ಅಳವಡಿಸಲಾಗಿದೆ. 


ತಾರಾಲಯಗಳು ಹಾಗೂ 
ಇನಿತರ ವೈಜ್ಞಾನಿಕ 
ಜ್ಞಾನವನ್ನು ಬೆಳೆಸುವ 
ತಂತ್ರಾಂಶಗಳನ್ನು 

ಅಭಿವೃದ್ಧಿ 

ಪಡಿಸಲಾಗಿದೆಯೆ; 

ಹಾಗಿದ್ದಲ್ಲಿ, ವಿವರ 
ನೀಡುವುದು; 

(ಇ) ಜಿಲ್ಲೆಗೊಂದು | ಇಲ್ಲ. 
ತಾರಾಲಯವನ್ನು 

ನಿರ್ಮಿಸಲು ಸರ್ಕಾರ 
ಆಲೋಚನೆ 

ಮಾಡುವುದೇ? 

(ಐಟಿಬಿಟಿ 84 ಎಸ್‌ಟಿಎಸ್‌ 2020) 


(ಡಾ।॥! ಅಶ್‌ ನಾರಾಯಣ ಸಿ. ಎನ್‌) 
ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, 
ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು. 


